ಸರ್ಕಾರ ಕೈಗೊಂಡ ವಿವಿಧ 
ಯೋಜನೆಗಳು ಯಾವುವು ? 
(ವರ್ಷವಾರು ಮಾಹಿತಿ 
ನೀಡುವುದು) 


X ಕರ್ನಾಟಿಕ ವಿಧಾನ ಪರಿಷತ್‌ 
ಮಾನ್ಯ ಸದಸ್ಯರ ಹೆಸರು : | ಶ್ರೀ ಕವಟಗಿಮಠ ಮಹಾಂತೇಶ(ಸ್ಮ್ಥಳೀಯ 
ಸಂಸ್ಥೆಗಳ ಕೇತು 

ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ |: | 218 

ಉತ್ತರಿಸಬೇಕಾದ ದಿನಾ೦ಕ : | 09.12.2020 

ಉತ್ತರಿಸಬೇಕಾದ ಸಚಿವರು : | ಪಸತಿ ಸಜಿವರು 

ಕ್ರ.ಸಂ ಪ್ರಶ್ನೆ ಉತ್ತರ 
'1(8) ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಬೆಂಗಳೂರು ಸೇರಿದಂತೆ 

ಬೆಂಗಳೂರು ಸೇರಿದಂತೆ |! ಇರುವ ಕೊಳಗೇರಿಗಳ ಸ೦ಖ್ಯೆ: 2740. 
ಇರುವ ಕೊಳಗೇರಿಗಳ ಸ 
ಸಂಖ್ಯೆ ಎಷ್ಟು; 

(ಆ) ಈ ಕೊಳಗೇರಿಗಳಲ್ಲಿ ಈ ಕೊಳಗೇರಿಗಳಲ್ಲಿ 2684 ಅಧಿಸೂಚಿತ ಕೊಳಚೆ 
ಅಧಿಸೂಚಿತ ಹಾಗೂ | ಪ್ರದೇಶಗಳು ಹಾಗೂ 56 ಅಧಿಸೂಚಿತವಲ್ಲದ' ಕೊಳಗೇರಿ 
ಅಧಿಸೂಚಿತವಲ್ಲದ ಪ್ರದೇಶಗಳು ಇರುತ್ತವೆ. 
ಕೊಳಗೇರಿಗಳ ಸಂಖ್ಯೆ 
ಎಷ್ಟು; 

(ಇ) ಕಳೆದ 3 ವರ್ಷಗಳ ಕಳೆದ ಮೂರು ವರ್ಷಗಳಲ್ಲಿ ಕೊಳಗೇರಿಗಳ 
ಅವಧಿಯಲ್ಲಿ ಕೊಳಗೇರಿಗಳ | ಅಭಿವೃದ್ದಿಗಾಗಿ ಪ್ರಧಾನ ಮಂತಿ ಆವಾಸ್‌ ಯೋಜನೆಯಡಿ 
ಅಭಿವ್ಯದಿಗಾಗಿ `" ವಿವಿಧ! ಮಂಜೂರಾದ ಮನೆಗಳಿಗೆ ಕೇಂದ್ರ ಸರ್ಕಾರದ ಪಾಲಿನ 
ಕಾರ್ಯಕ್ರಮಗಳ ರೂ.4643 ಕೋಟಿಗಳ ಅನುದಾನವನ್ನು ಬಿಡುಗಡೆ 
ಅಡಿಯಲ್ಲಿ ಕೇಂದ್ರ | ಮಾಡಲಾಗಿದೆ. ವಿವರ ಕೆಳಕಂಡಂತಿದೆ. 
ಸರ್ಕಾರದಿಂದ ಬಂದ ||ವರ್ಷ ಯೋಜನೆ ಬಿಡುಗಡೆಯಾದ 
ಅನುದಾನ ಎಷ್ಟು; Wy _ ಅನುದಾನ (ಕೋಟಿಗಳು) 

2017-18 | ಪಿ.ಎಂ.ಎ.ವೈ - 
2018-19 |ಪಿ.ಎಂ.ಎ.ವೈ 406.43 
2019-20 |ಪಿ.ಎಂ.ಎ.ವೈ EN 
__ [ಒಟ್ಟು i 4064 
[ಈ ಈ ಅನುದಾನದಡಿಯಲ್ಲಿ] ಕೇಂದ್ರ ಸರ್ಕಾರದಿಂದ ಪ್ರಧಾನ ಮಂತ್ರಿ ಆವಾಸ್‌ 


ಯೋಜನೆ-ಸರ್ವರಿಗೂ ಸೂರು ಯೋಜನೆಯಡಿ 108 
ಯೋಜನೆಗಳಲ್ಲಿ 57085 ಮನೆಗಳ ನಿರ್ಮಾಣಕ್ಕೆ 
ಅನುಮೋದನೆ ದೊರೆತಿರುತ್ತದೆ. ವರ್ಷಾವಾರು ಮಾಹಿತಿಗಳ 
ವಿವರ ಕೆಳಕಂಡಂತಿದೆ 


ವರ್ಷ ಯೋಜನೆ ಮಂಜೂರಾದ 
MN ಮನೆಗಳ ಮ 
_..2017-18 |ಪಿ.ಎಂ.ಎವೈೆ 57085 
2018-19 |ಪಿ.ಎಂ.ಎವೈೆ ಸ 
2019-20 [ಪಿ.ಎಂ.ಎವೈ! RO 
ಒಟ್ಟು 57,085 


ಸಂಖ್ಯೆ :ವಇ 134 ಎಸ್‌ಬಿಎಂ 2020 


Wg ನ ಸೋನಮಣು್‌್‌ 


ವಸತಿ ಸಚಿವರು 


